ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 24-03-2021 ಪ್ರುಶ್ನೆ ಸ೦ಖ್ಯೆ: 1702 (2091) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ವಿಷಯ: ರಾಜ್ಯದ ಜಲಾಶಯ ಹಾಗೂ ಕೆರೆಗಳಲ್ಲಿ ಮೀನುಗಾರಿಕೆ ಅಭಿವೃದ್ಧಿಪಡಿಸುವ ಬಗ್ಗೆ 


(ಅ) ರಾಜ್ಯದ ಜಲಾಶಯ ಹಾಗೂ ಕೆರೆಗಳಲ್ಲಿ ಮೀನುಗಾರಿಕೆ ಅಭಿವೃದ್ಧಿಪಡಿಸಲು 
ಯಾವ ಯೋಜನೆಗಳನ್ನು ರೂಪಿಸಲಾಗಿದೆ; ಈ ಯೋಜನೆ ಉಪಯೋಗ ಪಡೆಯಲು 
ಯಾವ ಮಾನದಂಡಗಳನ್ನು ರೂಪಿಸಲಾಗಿದೆ ; (ವಿವರ ನೀಡುವುದು) 


(ಆ) 2015-16 ರಿಂದ ಇಲ್ಲಿಯವರೆವಿಗೂ ರಾಜ್ಯದ ಜಲಾಶಯ ಹಾಗೂ ಕೆರೆಗಳಲ್ಲಿ 
ಎವಿಿಧ ಯೋಜನೆಗಳಿಗೆ ಇಲಾಖೆಯಿಂದ ಎಷ್ಟು ಮೀನು ಮರಿಗಳನ್ನು ಯಾವ 
ಮೂಲಗಳಿಂದ ಬಿಡಲಾಗಿದೆ; 


(೪) ಜಲಾಶಯ ಮತ್ತು ಕೆರೆಗಳಿಗೆ ಬಿಡಲು ಅವಶ್ಯವಿರುವಷ್ಟು ಮೀನು ಮರಿಗಳ 
ಪ್ರಮಾಣ ರಾಜ್ಯದಲ್ಲಿ ಲಭ್ಯವಿದೆಯೇ ; ಕಳೆದ 5 ವರ್ಷಗಳಿಂದ ಯಾರಿಂದ 
ಖರೀದಿಸಲಾಗಿದೆ; (ಬಿವರ ನೀಡುವುದು) 


(ಈ) ರಾಜ್ಯದ ಯಾವುದೇ ಭಾಗದಲ್ಲಿ ಹೊಸದಾಗಿ ಮೀನುಮರಿ ಉತ್ಪಾದನಾ ಕೇಂದ್ರ 
ಸ್ಥಾಪಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ ; ಇದ್ದಲ್ಲಿ ಯಾವ 
ಕ್ರಮಕ್ಯೆಗೊಳ್ಳಲಾಗಿದೆ ; (ಬಿವರ ನೀಡುವುದು) 


(ಉ) ಪುತೀ ವರ್ಷ ಯಾವ ಆಧಾರದ ಮೇಲೆ ತಾಂತ್ರಿಕವಾಗಿ ಜಲಾಶಯ ಮತ್ತು 
ಕೆರೆಗಳಿಗೆ ಮೀನು ಮರಿ ಬಿಡಲಾಗುತ್ತಿದೆ ? (ವಿವರ ನೀಡುವುದು) 


